NN 


WN. 


fae FY 
Sa9nin4 9 


Y 
N 


arty litarsey initistive i! 


[3 [3 


WN 
(9) 


ಗ್ರಹಿಕಾ ತಂತ್ರಗಳ ಕಲಿಕೆ, ಬಾಗ 1: 
ಥಿಂಕ್‌ ಅಲೌಡ್‌ ನಡೆಸುವುದು 


Early Literacy Inituative 


Tata Institute of Social Sciences, Hyderabad 
Practitioner Brief (15) 


2019 


Supported by 


TATA TRUSTS 


This Practitioner Brief is part of a series brought out by the Early Literacy Initiative anchored by the 
Azim Premji School of Education at the Tata Institute of Social Sciences, Hyderabad 


TISS, Hyderabad ELI Practitioner Brief 15 


TEACHING COMPREHENSION STRATEGIES, PART Il: CONDUCTING A THINK ALOUD 


ಗ್ರಹಿಕಾ ತಂತ್ರಗಳ ಕಲಿಕೆ,ಭಾಗ 1:ಧಿ೦ಕ್‌ ಅಲೌಡ್‌ ನಡೆಸುವುದು 


ಗ್ರಹಿಕಾ ತಂತ್ರಗಳ ಬೋಧನೆಗೆ ಸಂಬಂಧಿಸಿದಂತೆ ಇಎಲ್‌ಐ ಎರಡು ಅಭ್ಯಾಸಿಗಳ 
ಟಿಷ್ಟಣಿಗಳನ್ನು ಒಟ್ಟಿಗೆ ನೀಡಿದೆ. ಬಾಗ 1, ಪರಿಚಯ ಮತ್ತು ಅವಲೋಕನದ ಬಗ್ಗೆ 
ತಿಳಿಸುತ್ತದೆ. ಪ್ರಸ್ತುತ ಸಂಕ್ಲಿಪಟಿಷಪ್ಟಣಿಯು ಭಾಗ 1 ಆಗಿದೆ .ಮಕಳಿಗೆ ಗ್ರಹಿಕಾ ತಂತ್ರಗಳ ಬೋಧನೆಯ 


ಪ್ರಾಮುಖ್ಯವನ್ನು ತ್ನರಿತವಾಗಿ ಪುನರಾವರ್ತಿಸಿದ ನಂತರ, ನಿರ್ದಿಷ್ಟವಾಗಿ, ಥಿಂಕ್‌ ಅಲೌಡ್ಪ್‌ 
ಗಳನ್ನು ಹೇಗೆ ನಡೆಸುವುದು ಎಂಬುದರ ಬಗ್ಗೆ ಇದು ಚರ್ಚಿಸುತ್ತದೆ 


ನಿಮ್ಮ ಶಾಲಾ ದಿನಗಳಿಗೆ ಹಿಂದುರುಗಿ ಒಮ್ಮೆ ಯೋಚಿಸಿ :ನೀವು ಓದಿದ್ದನ್ನು ಹೇಗೆ 
ಅರ್ಥೈಸಿಕೊಳ್ಳಬೇಕೆ೦ದು ನಿಮ್ಮ ಶಿಕ್ಷಕರು ನಿಮಗೆ ತೋರಿಸಿದ್ದಾರೆಯೇ? ಹೆಚ್ಚಿನ ಜನರ ಉತ್ತರ“ ಇಲ್ಲ.” 
ಎಂದಿರುತ್ತದೆ. 


ಪಠ್ಯವನ್ನು ಓದಿದ ನಂತರ, ನಿಮ್ಮ ಶಿಕ್ಷಕರು ಇದರ ಅರ್ಥವೇನು ಎಂದು ನಿಮ್ಮನ್ನು ಕೇಳಿರಬಹುದು 
ಮತ್ತು ನಿಮ್ಮ ಪ್ರತಿಕ್ರಿಯೆ ಸರಿ ಅಥವಾ ತಪ್ಪು ಎಂದು ನಿಮಗೆ ಅವರು ಹೇಳಿರಬಹುದು . ಅವರು 
ಓದಿದ್ದನ್ನು ಅರ್ಥಮಾಡಿಕೊಳ್ಳದ ವಿದ್ಯಾರ್ಥಿಗಳಿಗೆ“ಹಿಂದುಳಿದ ಓದುಗರು ಎಂದು ಬೆರಳು ಮಾಡಿ 


ತೋರಿರಬಹುದು ಮತ್ತು“ ಮತ್ತೆ ಓದಲು ”ಅಥವಾ“ ಓದಿನ ಕಡೆಗೆ ಹೆಚ್ಚ ಗಮನ ಕೊಡಿ "ಎಂದು 
ಹೇಳಿರಬಹುದು .ಅಥವಾ ಓದಿದ ವಿದ್ಯಾರ್ಥಿಗಳು ಆ ತಿಳುವಳಿಕೆಗೆ ಹೇಗೆ ತಲುಪಿದರು ಎಂಬುದನ್ನು 
ಹೇಳದೆ , ಪಠ್ಯದ ಅರ್ಥವನ್ನು ಸರಳವಾಗಿ ವಿವರಿಸಿರಬಹುದು. 


ನಿಮ್ಮ ಶಾಲಾ ದಿನಗಳ ಕಾಲದಿಂದ ಇಲ್ಲಿಯವರೆಗು ಹೆಚ್ಚು ಏನು ಬದಲಾಗಿಲ್ಲ - ಇಂದಿಗೂ ಹೆಚ್ಚಿನ 
ಬಾರತೀಯ ತರಗತಗಳಲ್ಲಿ ಇದೇ ರೀತಿಯ ಅಭ್ಯಾಸಗಳು ಚಾಲಿಯಲ್ಲಿವೆ ಎಂದು ತೋರುತ್ತದೆ. (ಮೆನನ್‌ 


2 


TISS, Hyderabad ELI Practitioner Brief 15 
ಮತ್ತು ಇತರರು, 2017, ಸಾಹ್‌, 2009, ಸಿನ್ಮಾ, 2018 ರಲ್ಲಿ ಉಲ್ಲೇಖಿಸಿದಂತೆ) .ಈ ವಿಧಾನಗಳನ್ನು ಶಿಕ್ಷಕರು 
ಉತ್ತಮ ಉದ್ದೇಶದಿಂದ ಬಳಸುತ್ತಿದ್ದರೂ, ಇವುಗಳಿಂದ ವಿದ್ಯಾರ್ಥಿಗಳ ಗಹಿಕೆಗೆ ಹೆಚ್ಚಿನ 
ಪ್ರಯೋಜನವಾಗುತ್ತಿಲ್ಲ. ಹೆಚ್ಚೆಂದರೆ ವಿದ್ಯಾರ್ಥಿಗಳು ಚರ್ಚಿಸಲಾದ ವಿರ್ದಿಷ್ಠ ಪಠ್ಯವನ್ನು 
ಅರ್ಥಮಾಡಿಕೊಳ್ಳಬಹುದು .ಆದರೆ“ ಹೇಗೆ-ಏನು * ಎಂದು ಕಲಿಸದಿದ್ದ ಮೇಲೆ) 


! Access Part I of this series, Teaching Comprehension Strategies, Part I: Introduction and Overview 
at http://eli.tiss.edu/handouts-publications/Tllustration at the top by James Yang in American Educator’s Spring 
2012 issue. Retrieved from: 

https://www.aft. ore/sites/default/files/periodicals/Rosenshine.pdf 


ಈ ಅಭ್ಯಾಸಗಳು ವಿದ್ಯಾರ್ಥಿಗಳಿಗೆ ಹೊಸ ಪಠ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ 
ಮಾಡುವುದಿಲ್ಲ .ಇನ್ನೂ ಕೆಟ್ಟಿದಾದ ಪರಿಸ್ಥಿತಿಯೆಂದರೆ ವಿದ್ಯಾರ್ಥಿಗಳು ನಿಷ್ಟಿಯರಾಗಬಹುದು, ಅರ್ಥ 
ಮಾಡಿಕೊಳ್ಳಲು ಶಿಕ್ಷಕರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬಹುದು) ಸಿನ್ಮಾ, 2018). 


ಇಲ್ಲಿ “ಹೇಗೆ-ಏನು” ಎಂದರೇನು? ಈ ಕುರಿತು ಯುನೈಟೆಡ್‌ ಸ್ಟೇಟ್ಸ್‌ (ಅಮೇರಿಕ) ಸಂಶೋಧನೆ ನಡೆಸಿದೆ. 


ಅವರ ಸಂಶೋಧನೆಯ ಪ್ರಕಾರ ಪಠ್ಯಗಳನ್ನು ಚೆನ್ನಾಗಿ ಗಹಿಸಬಲ್ಲವರು ("ಉತ್ತಮ ಓದುಗರು”) 
ಓದುವಾಗ ಅರ್ಥವನ್ನು ಸಕ್ರಿಯವಾಗಿ ನಿರ್ನಿಸಿಕೊಳ್ಳಲು ಹಲವಾರು ತಂತ್ರಗಳನ್ನು ಬಳಸುತ್ತಾರೆ (ಪ್ರೆಸ್ಸೆ, 
2001). ಉದಾಹರಣೆಗೆ, ಅವರು ಒಂದು ಗುರಿ ಇಟ್ಟಿಕೊಂಡು ಪಠ್ಯವನ್ನು ಓದುತ್ತಾರೆ, ಪಠ್ಯವನ್ನು ಓದುವ 
ಮೊದಲು ಪೂರ್ಪ್ವವೀಕ್ಷಣೆ ಮಾಡುತ್ತಾರೆ, ಮುಂಬರುವ ಪಠ್ಯದ ಬಗ್ಗೆ ಮುಂದಾಲೋಚನೆ ಮಾಡುತ್ತಾರೆ, 
ಪಠ್ಯದಲ್ಲಿನ ಹೊಸ ಮಾಹಿತಿಯನ್ನು ಅವರು ಈಗಾಗಲೇ ತಿಳಿದಿರುವ ಸಂಗತಿಗಳೊಂದಿಗೆ 
ಸಂಯೋಜಿಸುತ್ತಾರೆ ಹೀಗೆ ಹತ್ತು ಹಲವು ರೀತಿಗಳಲ್ಲಿ ಪಠ್ಯವನ್ನು ಅನುಸಂಧಾನ ಮಾಡುತ್ತಾರೆ. ಇನ್ನು 


ಕಿರಿಯ ಅಥವಾ ಕಡಿಮೆ ನುರಿತ ಓದುಗರು ಈ ತಂತ್ರಗಳನ್ನು ಬಳಕೆ ಮಾಡುವುದಿಲ್ಲ ಅಥವಾ 
ಬಳಸಿದರೂ ಮಬಿರಂತರವಾಗಿ ಬಳಸುವುದಿಲ್ಲ. ಆದ್ದರಿಂದ, ಅವರು ಪಠ್ಯಗಳನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ 


ಅದೃಷ್ಟವಶಾತ್‌, ಗ್ರಹಿಕೆಯ ತಂತ್ರಗಳನ್ನು ಕಲಿಸಬಹುದು ಎಂದು ಸಂಶೋಧನೆಯು ತೋರಿಸಿದೆ . ಅಂತಹ 
ಕಲಿಸುವಿಕೆಲ್ಲಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಠ್ಯವನ್ನು ವಿವರಿಸುವುದೇ ಇಲ್ಲ ಮತ್ತು ಪಠ್ಯವನ್ನು 
ಅರ್ಥಮಾಡಿಕೊಳ್ಳುವ ಮಾರ್ಗಗಳನ್ನು ತೋರಿಸುತ್ತಾರೆ ಅಷ್ಟೇ. ಇದು ದೀರ್ಫಾವಧಿಯಲ್ಲಿ ಪಠ್ಯಗಳನ್ನು 
ವಿವರಿಸುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ . ಅರ್ಥ ಗಹಿಸುವುದರಲ್ಲಿ ಸ್ವಾಭಾವಿಕವಾಗಿ 
ಜಾಣಲ್ಲದ ಮಕ್ಕಳೂ ಸಹನಾವು ಗಹಿಸುವುದು ಹೇಗೆ ಎಂದು ತೋರಿಸಿಕೊಡುತ್ತಿರುವವರೆಗೂ 
ಅರ್ಥವನ್ನು ಗಹಿಸುವುದನ್ನು ಕಲಿಯುತ್ತಿರುತ್ತಾರೆ . 


TISS, Hyderabad ELI Practitioner Brief 15 


TEACHER RESPONSIBILITY 


Teacher explains & 


models the strategy Ido it (you watch) 


Collaborative Use 


ನ 


Guided Practice 


We do it (together) 
You do it (| watch / guide) 


You do it alone 


Independent Practice 


STUDENT RESPONSIBILITY 


ಚಿತ್ರ ೧: ಗಹಿಕೆಯನ್ನು ಕಲಿಸಲು ಗ್ರಾಜುಯಲ್‌ ರಿಲೀಸ್‌ ಆಫ್‌ ರೆಸ್ಟಾನ್ನಿಬಿಲಿಟಿ (ಜಿ ಆರ್‌ ಆರ್‌) ( 


ಈ ಸರಣಿಯ ಭಾಗ 1 ರಲ್ಲಿ ವಿವರಿಸಿದಂತೆ ಕಂಪ್ರೆಹೆನ್ನನ್‌ಗಹಿಕೆ (ಕಲಿಸಲು ಬೇಪು ಗಾಜುಯಲ್‌ ರಿಲೀಸ್‌ ಆಫ್‌ 
ರೆಸ್ಟಾಯಿಬಿಲಿಟಿ ಮಾಡೆಲ್‌ ಜಿ ಆರ್‌ ಆರ್‌ ಮಾದರಿಯನ್ನು ಬಳಸಬೇಕೆಂದು ನಾವು ಬಲವಾಗಿ ಶಿಫಾರಸ್ಸು 
ಮಾಡುತ್ತೇವೆ. ಮಚಿತ್ರ 1 ನೋಡಿ .( ಒಂದು ನಿರ್ದಿಷ್ಟ ಗ್ರಹಿಕಾ ತಂತ್ರವನ್ನುಹೇಗೆ ಬಳಸುವುದು ಎಂಬುದನ್ನು ಸ್ಪಷ್ಟವಾಗಿ 


ವಿವರಿಸುವ ಮತ್ತು ಮಾದರಿಯನ್ನು ತೋರಿಸುವ ಮೂಲಕ ಪ್ರಾರಂಭಿಸಿ .ನಂತರ, ಬಿಮ್ಮ 
ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ಆ ತಂತ್ರವನ್ನು ಹೇಗೆ ಬಳಸುವುದು 
ಎಂಬುದರ ಕುರಿತು ಮಾರ್ಗದರ್ಶನ ನೀಡಿ. (ಸಹಕಾರಿ ಮತ್ತು ಮಾರ್ಗದರ್ಶಿ ಅಭ್ಯಾಸಗಳು). ಆಗ ಮಾತ್ರ 
ಅವರು ಕಲಿತ ತಂತ್ರವನ್ನು ತಾವೇ ಸ್ವತಃ ಬಳಸುವುದನ್ನು ನೀವು ನಿರೀಕ್ಷಿಸಬಹುದು .ಈ ಮಾದರಿಯು 
ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ಒಂದು ಮಾರ್ಗವಾಗಿದೆ, ಬೋಧಕರು ಕ್ರಮೇಣ ವಿದ್ಯಾರ್ಥಿಗಳಿಗೆ 
ತಂತ್ರಗಳನ್ನು ಬಳಸುವ ಜವಾಬ್ದ್ಮಾರಿಯನ್ನುವಹಿಸು ತ್ತಾರೆ . 


ಇದರಲ್ಲಿ , ನಾವು ಜಿ ಆರ್‌ ಆರ್‌ ಮಾದರಿಯ ಮೊದಲ ಹಂತವನ್ನು ವಿಸ್ತಾರವಾಗಿ ಹೇಳುತ್ತೇವೆ 
ಅರ್ಥವನ್ನು ರೂಪಿಸಿಕೊಳ್ಳವ ನಿಮ್ಮ ಪ್ರಕಿಯೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗುವ ಹಾಗೆ ಗ್ರಹಿಕಾ ತಂತ್ರದ 
ಮಾದರಿ ರೂಪಿಸುವ ಪ್ರಕ್ರಿಯೆಯಲ್ಲಿ ನಾವು ನಿಮ್ಮನ್ನು ಕರೆದೊಯ್ಯ್ಯತೇವೆ. 


ನಾವು ಮುಂದುವರಿಯುವ ಮೊದಲು ಒಂದು ಪ್ರಮುಖ ಅಂಶವನ್ನು ತಿಳಿದುಕೊಳ್ಳೋಣ .ಮಕ್ಕಳು 
ಅಕ್ಷರ ಮತ್ತು ಪದಗಳನ್ನು ಓದಲು ಕಲಿತ ನಂತರವೇ ಅವರಿಗೆ ಅರ್ಥವನ್ನು ರೂಪಿಸಿಕೊಳ್ಳವುದರ 
ಕಡೆಗೆ ಗಮನಹರಿಸಲು ಹೇಳಬೇಕೆಂದು ಅನೇಕ ಶಿಕಕರು ನಂಬುತ್ತಾರೆ! 


ಆದರೆ ಮಕ್ಕಳು ಸಹಜವಾಗಿಯೇ ಅರ್ಥವನ್ನು ರೂಪಿಸಿಕೊಳ್ಳಬಲ್ಲವರಾಗಿರುತ್ತಾರೆ. ನೀವು ಅವರಿಗೆ 
ಓದುವ ಕಥೆಗಳು ಮತ್ತು ಪುಸ್ತಕಗಳನ್ನು ಮೊದಲ ದಿನದಿಂದಲೇ ಅರ್ಥಮಾಡಿಕೊಳ್ಳಲು ನಿರಂತರವಾಗಿ 
ಪ್ರಯತಶ್ನಿಸುತ್ತಿರುತ್ತಾರೆ . ಆದ್ದರಿಂದ ನಿಮ್ಮ ವಿದ್ಯಾರ್ಥಿಗಳ ಮಟ್ಟಿಕ್ಕೆಸೂಕವಾದ ರೀತಿಯಲ್ಲಿ ಆರಂಭಿಕ 
ಶ್ರೇಣಿಗಳಿಂದಲೇ ಗ್ರಹಿಕೆಯತ್ತ ಗಮನಹರಿಸುವುದು ಬಹಳ ಮುಖ್ಯ. 


ಮಾಡಲಿಂಗ್‌ ತಂತ್ರಗಳಿಗೆ -ಧಿಂಕ್‌ ಅಲೌಡ್‌ ಉಪಯೋಗಿಸುವುದು 


TISS, Hyderabad ELI Practitioner Brief 15 
ಜಿತ ರಲ್ಲಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಂತ್ರದ ಮಾದರಿ ತೋರಿಸುವುದರೊಂದಿಗೆ ಮತ್ತು ವಿವರಿಸುವುದರೊಂದಿಗೆ ಗ್ರಹಿಕೆಯ 


ಪಾಠ ಪ್ರಾರಂಭವಾಗುತ್ತದೆ. ಆದರೆ, ಗುಹಿಸುವಿಕೆ ಅಥವಾ ಅರ್ಥವನ್ನು ರೂಪಿಸುವಿಕೆ ನಮ್ಮ 
ಮೆದುಳಿನೊಳಗೆ ನಡೆಯುವ ಸಂಗತಿಯಾಗಿದೆ! ಶಿಕಕರು ತನ್ನ ಆಲೋಚನೆಗಳನ್ನು ವಿದ್ಯಾರ್ಥಿಗಳಿಗೆ 
ಹೇಗೆ ವಿವರಿಸಬಹುದು? ನಾವು ನಿಮಗೆ ದಿಂಕ್‌ ಅಲೌಡ್‌ ನೀಡುತ್ತೇವೆ ಪರಿಕಲ್ಪನೆಯನ್ನು 
ಪರಿಚಯಿಸುತ್ತೇವೆ. ಇದರಪ್ರಕಾರ ಶಿಕ್ಷಕರು ತಮ್ಮ ಆಲೋಚನೆಗಳನ್ನು ಗಟ್ಟಿಯಾಗಿ (ಅಲೌಡ್‌) ಹೇಳುವ 
ಮೂಲಕ ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆಗಳು “ಗೋಚರಿಸುವಂತೆ” ಮಾಡಲು ಪ್ರಯತ್ನಿಸುತ್ತಾರೆ. 
ಓದುವಾಗ ಉತ್ತಮ ಓದುಗರು ಹೇಗೆ ಊಹೆ, ಅನುಮಾನಗಳನ್ನು ಮಾಡುತ್ತಾರೆ ಎಂಬುದನ್ನುನೀವು ನಿಮ್ಮ 
ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದೀರಿ ಎಂದಿಟ್ಟಿಕೊಳ್ಳಿ . ಪುಸಕದಲ್ಲಿ ಸೂಕವಾದ ಕಡೆಗಳಲ್ಲಿ ಓದುವುದನ್ನು 
ನಿಲ್ಲಿಸಿ; ಪಠ್ಯ ಅಥವಾ ಚಿತ್ರಗಳಲ್ಲಿನ ಸುಳಿವುಗಳನ್ನು ನೀವು ಹೇಗೆ ಗುರುತಿಸುತಿದ್ದೀರಿ ಮತ್ತು ಲೇಖಕರು 
ನೇರವಾಗಿ ಉಲ್ಲೇಖಿಸದೇ ಪರೋತ್ತವಾಗಿ ಸೂಚಿಸುವ, ವಿಚಾರಗಳನ್ನು ಅರ್ಥಮಾಡಿಕೊಳ್ಳಲು ಹೇಗೆ 
ಪ್ರುಯತ್ನಿಸುತ್ತೀರಿ ಎಂಬುದರ ಕುರಿತು ನಿಮ್ಮ ಆಲೋಚನೆಗಳನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಿ .ಬೀವಪು ಹೇಗೆ 
ಯೋಜಿಸುತ್ತೀರಿ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಚಿತ್ರ 2 ನೋಡಿ .((ಇದುವೆ ಥಿಂಕ್‌ ಅಲೌಡ್‌ ನ 
ತಿರುಳಾಗಿದೆ. 


2 Refer to Part I of this series, mentioned earlier, for descriptions and examples of key comprehension strategies. 


TISS, Hyderabad ELI Practitioner Brief 14 


ಈ ರೀತಿಯ ಮಾದರಿಗಳು ವಿದ್ಯಾರ್ಥಿಗಳಿಗೆ ನಿಮ್ಮ ಅದೃಶ್ಯ ಆಲೋಚನಾ ಪ್ರಕ್ರಿಯೆಯನ್ನು 
ಓಳಹೊಕ್ಕ ನೋಡಲು ಸಹಾಯ ಮಾಡುತ್ತದೆ .ಪ್ರಸ್ತುತ ಪಠ್ಯವನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು ಇದು ಅವರಿಗೆ ಸಹಾಯ ಮಾಡುವುದರ ಜೊತೆಗೆ ಮತ್ತು ಅದಕ್ಕಿಂತಲೂ 
ಮುಖ್ಯವಾಗಿ, ೪ತರ ಪಠ್ಯಗಳನ್ನು ಗ್ರುಹಿಸಲುಸಹ ಈ ತಂತ್ರದ ಬಳಕೆ ಅವರಿಗೆ ಅನುವು 
ಮಾಡಿಕೊಡುತ್ತದೆ . ಇದನ್ನು ಹೇಗೆಪರಿಭಾವಿಸ ಬಹುದು ಎಂಬುದನ್ನು ನೋಡೋಣ. 


ಥಿಂಕ್‌ ಅಲೌಡ್‌ ನ ಯೋಜನೆ 


ಮೊದಲಿಗೆ, ನೀವು ಗಮನಹರಿಸಲು ಬಯಸುವ ನಿರ್ದಿಷ್ಟ ಗುಹಿಕಾ ತಂತ್ರವನ್ನು ಆರಿಸಿ- 
ಅಂದರೆ ನಿರ್ಣಯಗಳನ್ನು ಮಾಡುವುದು, ಸಂಕ್ಲಿಪ್ಪಗೊಳಿಸುವುದು ಅಥವಾ ಊಹಿಸುವುದು. 


ಚಿತ್ರ.2 ಥಿಂಕ್‌ ಅಲೌಡ್‌ ನಡೆಯುತ್ತಿರುವುದು) ಮೂಲ: : https://www.oxfordowl.co.uk) 


ಎರಡನೆಯದಾಗಿ, ಆಯ್ಕೆಮಾಡಿದ ಧಿಂಕ್‌ ಅಲೌಡ್‌ ಕಾರ್ಯತಂತ್ರಕ್ಕೆ , ನಿಮಗೆ ಅನೇಕ 
ಅವಕಾಶಗಳನ್ನು ನೀಡುವಂತಹ ಪಠ್ಯವನ್ನು ಎಚ್ಚರಿಕೆಯಿಂದ ಆರಿಸಿ .ನೀವು ಯಾವೆಲ್ಲ 
ಜಾಗಗಳಲ್ಲಿ ಅದರ ಮಾದರಿ ರೂಪಿಸುವಿರೋ ಅಂತಹ ಜಾಗಗಳನ್ನು ಯೋಜಿಸಿಕೊಳ್ಳಿ . 
ನಿಸ್ಸಂಶಯವಾಗಿ ಉತ್ತಮ ಓದುಗರು , ಅವರು ಓದುವ ಸಮಯದಲ್ಲಿ ಕೇವಲ ಒಂದು ತಂತ್ರವನ್ನು 
ಬಳಸುವುದಿಲ್ಲ; ಅವರು ಓದುವಾಗ ಊಹಿಸಿಕೊಳ್ಳಬಹುದು, ಸಂಕ್ಲಿಪ್ಪಗೊಳಿಸಬಹುದು ಮತ್ತು 
ತಮ್ಮ ಬದುಕಿಗೆ ಸಂಪರ್ಕಿಕೊಳ್ಳಬಹುದು .ಆದರೆ, ಎಲ್ಲವನ್ನೂ ಒಂದೇ ಬಾರಿಗೆ ಹೇಗೆ 
ಮಾಡಬೇಕೆಂದು ಚಿಕ್ಕ ಮಕ್ಕಳಿಗೆ ತೋರಿಸುವುದು ಕಷ್ಟ .ಆದ್ದರಿಂದ, ಕಲಿಕೆಯ ಪ್ರಾರಂಭದ 
ಹಂತಗಳಲ್ಲಿ, ನಿಮ್ಮ ಒಂದು ಥಿಂಕ್‌-ಅಲೌಡ್‌ ನ ಸಮಯದಲ್ಲಿ ಕೇವಲ ಒಂದು ತಂತ್ರದ 
ಮಾದರಿಯನ್ನು ರೂಪಿಸುವತ್ತ ಗಮನಹರಿಸುವುದು ಉತ್ತಮ .ಇದು ಯುವ ಒದುಗರ 
ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಒಂದು ಸಮಯದಲ್ಲಿ ಒಂದು 
ಕಾರ್ಯತಂತ್ರದೊಂದಿಗೆ ತೊಡಗಿಸಿಕೊಳ್ಳಲು, ಅರ್ಥಮಾಡಿಕೂಳ್ಳಲು ಮತ್ತು ಅಬ್ಯಾಸ 


6 


TISS, Hyderabad ELI Practitioner ps 14 
ಮಾಡಲು ಅವರಿಗೆ ಸಹಾಯ ಮಾಡುತದೆ .ಅವರುತಂತ್ರದೊಂದಿಗೆ ಹೆಚ್ಚುಪಳಗಿದಂತೆ, 


ಹೆಚ್ಚುಪರಿಚಿತರಾದಂತೆ, ಏಕಕಾಲದಲ್ಲಿ ಅನೇಕ ತಂತ್ರಗಳನ್ನು ಬಳಸುವಂತೆ ಅವರನ್ನು 
ಪ್ರೋತ್ಸಾಹಿಸಿ ಮತ್ತು ಸಹಕರಿಸಿ. 


ಮೂರನೆಯದಾಗಿ, ನಿಮ್ಮ ವಿದ್ಯಾರ್ಥಿಗಳಿಗೆ ಗುಹಿಕೆಯ ತಂತ್ರಗಳನ್ನು ಕಲಿಸಲು ಈ 
ಹಂತಗಳನ್ನು ಅನುಸರಿಸಿ (ವಿಲ್ಮೆಲ್ಲ್‌, 2001). 


1. ತಂತ್ರವು ಏಸಸ್ಸು ಒಳಗೊಂಡಿರುತ್ತದೆ ಎಂಬುದನ್ನು ವಿವರಿಸಿ 

2. ತಂತ್ರ ಏಕ್‌ ಮುಖ್ಯ ಎ೦ಬುದನ್ನು ವಿವರಿಸಿ 

3. ನಿಜವಾದ ಓದಿನಲ್ಲಿ ತಂತ್ರವನ್ನು ಯಾವಾಗ ಬಳಸಬೇಕೆಂದು 
ವಿದ್ಯಾರ್ಥಿಗಳಿಗೆ ಹೇಳಿ, ಅ೦ದರೆ, ಪಠ್ಯದ ಯಾವ ಗುಣಲಕ್ಷಣ, ವೈಶಿಷ್ಟ್ಯಗಳಲ್ಲಿ 
ನಿರ್ದಿಷ್ಠ ತಂತ್ರವನ್ನು ಬಳಸಬಹುದೆಂದು ಓದುಗರಿಗೆ ಸಲಹೆ ನೀಡಬಹುದು. 


4. ವಿದ್ಯಾರ್ಥಿಗಳು ಗಮನಿಸುತ್ತಿರುವಾಗಲೇ ಪಠ್ಯವನ್ನು ಬಳಸಿಕೊಂಡು ತಂತ್ರವಸ್ಸು 
ಹೇಗೆ ನಿರ್ವಹಿಸಬೇಕು ಎ೦ಬುದನ್ನು ನಿರೂಪಿಸಿ. 


ನಾಲ್ಕನೆಯದಾಗಿ, ನೀವು ವಿದ್ಯಾರ್ಥಿಗಳ ಮುಂದೆ ಓದುತ್ತಿರುವ ಪಠ್ಯದ ಪ್ರತಿಗಳು ಬಿಮ್ಮ 
ವಿದ್ಯಾರ್ಥಿಗಳಿಗೂ ಲಭ್ಯವಿರುವಂತೆ ಮಾಡಲು ಪ್ರಯತ್ನಿಸಿ, ಇದರಿಂದ ಅವರು ಬಿಮ್ಮನ್ನು 
ಅಮುಸರಿಸಲು ಸಹಾಯವಾಗುತ್ತದೆ. ಇದು ಸಾಧ್ಯವಾಗದಿದ್ದಾಗ (ನಿಮ್ಮ ಬಳಿ ಪುಸ್ತಕದ 
ಹೆಚ್ಚಿನ ಪ್ರತಿಗಳಿಲ್ಲದಿದ್ದಲ್ಲಿ, ಅಥವಾ ವಿದ್ಯಾರ್ಥಿಗಳಿಗೆ ಇನ್ನೂ ನಿರರ್ಗಳವಾಗಿ ಓದಲಾಗದ 
ಸಂದರ್ಭದಲ್ಲಿ), ನೀವು ಪದ್ರವನ್ನು ಓದುವಾಗ ಮತ್ತು ಥಿಂಕ್‌ ಅಲೌಡ್‌ ಮಾಡುವಾಗ 
ವಿದ್ಯಾರ್ಥಿಗಳು ಗೊಂದಲಕ್ಕೊಳಗಾಗಬಹುದು. ಈ ಪರಿಸ್ಥಿತಿಯಲ್ಲಿ ವ್ಯತ್ಯಾಸವನ್ನು 
ಸ್ಪಷ್ಟವಾಗಿ ಸೂಚಿಸಲು ಯಾವುದಾದರೂ ಒಂದು ಸನ್ನೆ ಮಾಡಿ (ಬೀರ್ಸ್‌, 2003). 
ಉದಾಹರಣೆಗೆ, ನೀವು ಥಿಂಕ್‌ ಅಲೌಡ್‌ ಮಾಡುವ ಪ್ರತಿ ಸಾರಿ “ಥಿಂಕಿಂಗ್‌ ಹ್ಯಾಟ್‌” ಅನ್ನು 
ಹಾಕಿ, ಇದರಿಂದ ವಿದ್ಯಾರ್ಥಿಗಳು ನಿಮ್ಮ ಆಲೋಚನೆಯನ್ನು ಕೇಳಿಸಿಕೊಳ್ಳುವಂತಾಗುತ್ತದೆ. 
ಅಥವಾ, ಥಿಂಕ್‌ ಅಲೌಡ್‌ ಮಾಡುವಾಗ ಮೇಲ್ಮಾವಣಿಯನ್ನು ಸುಮ್ಮನೆ ನೋಡುತ್ತಿರಿ. ಆಗ 
ನೀವು ಆ ಸಮಯದಲ್ಲಿ ಪಠ್ಯವನ್ನು ಒದುತ್ತಿಲ್ಲ, ಯೋಜಚಿಸುತಿದ್ದೀರಿ ಎಂದು ಅವರಿಗೆ 
ತಿಳಿಯುತ್ತದೆ. 


ಥಿಂಕ್‌ ಅಲೌಡ್‌ ಗೆ ಉದಾಹರಣೆ 


ಈ ವಿಭಾಗದಲ್ಲಿ, ಕ್ಯಾಚ್‌ ದಟ್‌ ಕ್ಯಾಟ್‌ ಪುಸಕವನ್ನು ಬಳಸಿಕೊಂಡು ನಾವು ನಿಮಗೆ 
ಥಿಂಕ್‌ ಅಲೌಡ್‌ ಅನ್ನು ತೋರಿಸಿಕೊಡುತ್ತೇವೆ) ಚಿತ್ರ 3 ನೋಡಿ (ಇಲ್ಲಿ, 3ನೇ ತರಗತಿ 
ವಿದ್ಯಾರ್ಥಿಗಳಿಗೆ ತಾವು ಓದಿದ್ದನ್ನು ಅರ್ಥಮಾಡಿಹೊಟ್ಲಲು ಅನುಮಾನಗಳನ್ನು 
)ಇನೈರನ್ನೆ (ಹೇಗೆರೂಪಿಸಿಕೊಳ್ಳ ಬೇಕು ಮತ್ತು ಬಳಸಬೇಕು ಎಂಬುದನ್ನು ಕಲಿಸುವುದು 


ಉದ್ದೇಶವಾಗಿದೆ. 


sTokY Tharini Viswanath 
PICTURES Nancy Raj 


ಚಿತ್ರ೩. ಕ್ಯಾಚ್‌ ದಿ ಕ್ಯಾಟ್‌ ಪುಸ್ತಕದ ಮುಖ ಪುಟಿ ಮತ್ತು ಚಿತ್ರಗಳು 


ಇನ್ಸರೆನ್ಬಿಂಗ್‌ ಅಥವಾ ಊಹಿಸುವುದು ಎಂದರೇನು? ಸರಳವಾಗಿ ಹೇಳುವುದಾದರೆ, 
ಏನಾಗುತ್ತದೆ ಎಂಬುದನ್ನರಿವ ಸಲುವಾಗಿ ಪಠ್ಯವನ್ನು ಮೀರಿ ಮುಂದೆ ಹೋಗಿ 
ಅರ್ಥವನ್ನು ಕಂಡುಕೊಳ್ಳವ ಸಾಮರ್ಥ್ಯವನ್ನು ಇನ್ಸರೆನ್ಬಿಂಗ್‌ ಅಥವಾ ಊಹಿಸುವುದು 
ಎನ್ನುತ್ತೇವೆ . ಇದಕ್ಕಾಗಿ, ಉತ್ತಮ ಒದುಗರು ಪ್ರಪಂಚದ ಬಗ್ಗೆ ಈಗಾಗಲೇ ತಮಗೆ 
ತಿಳಿದಿರುವದನ್ನು ಪಠ್ಯದಲ್ಲಿ ನಡೆಯುತ್ತಿರುವುದರೊಂದಿಗೆ ಸಂಪರ್ಕ ಕಲ್ಪಿಸಿಕೊಂಡು 
ಕೆಲವು ಊಹೆ ಅಥವಾ ತೀರ್ಮಾನಗಳಿಗೆ ಬರಲು ಪ್ರಯತ್ನಿಸುತ್ತಾರೆ ಉದಾಹರಣೆಗೆ, 
“ಬೆಕ್ಕುಗಳು ಇಲಿಗಳನ್ನು ಪಾರ್ಟಿಗೆ ಆಹ್ವ್ಮಾನಿಸಿದವು "ಎಂದು ಪಠ್ಯ ಹೇಳಬಹುದು .ನೈಜ 
ಜಗತ್ತಿನಲ್ಲಿ ಬೆಕ್ಕುಗಳು ಮತ್ತು ಇಲಿಗಳು ಸ್ನೇಹಿತರಲ್ಲ ಎಂದು ಉತ್ತಮ ಓದುಗರಿಗೆ 
ತಿಳಿದಿರುತ್ತದೆ - ಈ ಆಹ್ವಾನದ ಬಗ್ಗೆ ಅವರಿಗೆ ತಕ್ಷಣ ಅನುಮಾನ ಬರುತ್ತದೆ .ಸಣ್ಣಾ 
ವಿದ್ಯಾರ್ಥಿಗಳಿಗೆ ಸಹ ಇನ್ನರೆಮಿಂಗ್‌ ಅನ್ನು ಅದರ ಸರಳ ರೂಪದಲ್ಲಿ 
ಪರಿಚಯಿಸಬಹುದು ಎಂದು ನಾವು ಭಾವಿಸುತ್ತೇವೆ. 


ಮುಂದಿನ ಕೆಲವು ಪುಟಗಳಲ್ಲಿ, ನಾವು ಮೊದಲು ತಂತ್ರವನ್ನು ಹೇಗೆ ಪರಿಚಯಿಸುತ್ತೇವೆ 
ಮತ್ತು ಪುಸ್ತಕವನ್ನು ಅರ್ಥಮಾಡಿಕೊಳ್ಳಲು ಅದನ್ನು ಹೇಗೆ ಅನ್ನಯಿಸುತ್ತೇವೆ 
ಎಂಬುದನ್ನು ನೋಡಿ, ನಾವು ಚಿತ್ರ ಪುಸ್ತಕ ಕ್ರಾಜ್‌ ದಟ್‌ ಕ್ಯಾಟ್‌ !ಅನ್ನು ಬಳಸುತ್ತಿರುವಾಗ, 
ಕಥೆಯಲ್ಲಿನ ಪಾತ್ರಗಳು, ಕಾರ್ಯಗಳು ಮತ್ತು ಘಟನೆಗಳನ್ನು ಉತ್ತಮವಾಗಿ 
ಅರ್ಥಮಾಡಿಕೊಳ್ಳಲು ಪಠ್ಯದಲ್ಲಿನ" ಸುಳಿವುಗಳು "ಮತ್ತು ವಿವರಣೆಗಳನ್ನು 
ಜಾಗರೂಕತೆಯಿಂದ ಗಮನಿಸಿ ಎಂದು ವಿದ್ಯಾರ್ಥಿಗಳನ್ನು ಎಚ್ಚರಿಸುತೇವೆ. 


3 Tulika, 2013. Written by Tharini Viswanathh and illustrated by Nancy Raj 


TISS, Hyderabad 


ELI Practitioner Brief 15 


ಇಂದು, ನಾನು ನಿಮಗಾಗಿ ಒಂದು ಕಥೆಯನ್ನು ರೀಡ್‌ ಅಲೌಡ್‌(ಗಟ್ಟಿಯಾಗಿ ಓದುವುದು) ಮಾಡುತ್ತೇನೆ . ಈ ಕತೆಯ ಹೆಸರು ಕ್ಯಾಚ್‌ ದಟ್‌ ಕ್ಯಾಟ್‌ ! ನಾನು 
ಓದುತ್ತಿರುವಾಗ ಕೆಲವು ಸ್ಥಳಗಳಲ್ಲಿ ನಿಲ್ಲಿಸುತ್ತೇನೆ ಮತ್ತು ನಾನು ಏನು ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತೇನೆ. ಈ ರೀತಿಯಾಗಿ, ನಾನು ಕಥೆಯನ್ನು ಹೇಗೆ 
ಅರ್ಥೈಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಎಂದು ನೀವು ನೋಡಬಹುದು. ಕಥೆಯನ್ನು ಜೆನ್ನಾಗಿ ಅರ್ಥಮಾಡಿಕೊಳ್ಳಲು ನನಗೆ ಈಗಾಗಲೇ ತಿಳಿದಿರುವ 
ಸಂಗತಿಗಳೊಂದಿಗೆ ಪದಗಳು ಮತ್ತು ಚಿತ್ರಗಳನ್ನು ಹೇಗೆ ಹೊಂದಿಸಿಕೊಳ್ಳುತ್ತೇನೆ ಎ೦ಬುದನ್ನು ಗಮನಿಸಿ. ಇದನ್ನು "ಅನುಮಾನಿಸುವುದು" (ಇನ್ಸಾರೆನ್ಸ್‌ ) ಎಂದು 
ಕರೆಯಲಾಗುತ್ತದೆ ಸರಿಯೇ? 

ಕೆಲವೊಮ್ಮೆ, ಲೇಖಕರು ಕಥೆಯಲ್ಲಿನ ಎಲ್ಲಾ ವಿವರಗಳನ್ನು ನಮಗೆ ನೀಡುವುದಿಲ್ಲ.ಆದರೆ ಪದಗಳು 
ಮತ್ತು ಚಿತ್ರಗಳಲ್ಲಿ ಅವರು ನಮಗಾಗಿ ನೀಡುವ "ಸುಳಿವು”"ಗಳತ್ತ ಗಮನ ಹರಿಸುವ ಮೂಲಕ ಕೆಲವನ್ನು ನಾವು 


ಊಹಿಸಬಹುದು. ಇದು ಅನುಮಾನವಾಗಿದೆ (ಇನ್ಸಾರೆನ್ಸೆ), ಇಲ್ಲಿ ಕಥೆಯಲ್ಲಿ ಹೇಳದ ವಿಷಯಗಳನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. 


ಕಥೆಯಲ್ಲಿ ಏನು ನಡೆಯುತ್ತಿದೆ ಎಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗದಿದ್ದಾಗ, ಅಂದರೆ ನೀವು 
ಗೊಂ೦ದಲಕ್ಕೊಳಗಾದಾಗ ಊಹಿಸುವುದು, ಅನುಮಾನಿಸುವುದು (ಇನ್ನಾರೆನ್ಸೆ), ಸಹಾಯಕವಾಗುತ್ತದೆ. 
ಕಥೆಯಲ್ಲಿನ ಒಂದು ಪಾತ್ರದ ಭಾವನೆ ಅಥವಾ ಆಲೋಚನೆ ಏನು? ಅವಳು ಹೇಗೆ ವರ್ತಿಸುತಾಳೆ? ಅವಳು 
ಯಾವ ರೀತಿಯ ವ್ಯಕ್ತಿ? ಪಾತ್ರಗಳು ಪರಸ್ಪರ ಹೇಗೆ ಸಂಬಂಧ ಹೊಂದಿವೆ? ಹೀಗೆ ಮುಂತಾದವು . ಕಥೆಯಲ್ಲಿ 
ನಿಜವಾಗಿಯೂ ಏನಾಗುತ್ತಿದೆ ಎಂದು ನಿಮಗೆ ಅಚ್ಚರಿಯಾದಲ್ಲಿ, ವಿಚಿತ್ರವೆನಿಸಿದಲ್ಲಿ ಓದುವುದನ್ನು ಸ್ವಲ್ಪ 
ನಿಲ್ಲಿಸಿ, ಮತ್ತೆ ಓದಿ ಮತ್ತು ಏನು ನಡೆಯುತಿದೆ ಎಂಬುದನ್ನು 'ಊಹಿಸಲು' ಪ್ರಯತ್ನಿಸಿ. ಇಂದು ನಾನು 
ಅದನ್ನು ಹೇಗೆ ಮಾಡುತ್ತೇನೆ ಎಂದು ನೀವೇ ನೋಡಿ. ಸರಿ, ನಾವು ಪ್ರಾರಂಭಿಸೋಣವೇ? 


a ————— el TTT 
| (ಶಿಕ್ಷಕರು ಮಕ್ಕಳ ಸ್ನೇಹಿ 
| ರೀತಿಯಲ್ಲಿ ತಂತ್ರವನ್ನು | 
| [ಪರಿಚಯಿಸುತ್ತಾರೆ | 
Ww 
EE ನಾ A 
|! ಯಾವಾಗ ಬಳಸಬೇಕೆಂದು | 
| ಶಿ್ಞಕರು ವಿವರಿಸುತ್ತಾರೆ ಟೀಚರ್‌ | 
ವಿವರಿಸುತ್ತಾರೆ EE ಜದ J 
I I 
I I 
| I 
SN NE / 
(ಈ ಅಧಿವೇಶನದಲ್ಲಿ ಏನು 


| ಮಾಡಬೇಕು ಎಂದು ಟೀಚರ್‌ 
| ವಿವರಿಸುತ್ತಾರೆ 
| |] 


TISS, Hyderabad 


ELI Practitioner Brief 15 


ಡಿಪ್‌ ಡಿಪ್‌ ಶಾಲೆಯಲ್ಲಿ 
ಅತ್ಯಂತ ಚಿಕ್ಕ ಮಗು... 
ಅವಳು ಕಾರಿಡಾರ್‌ಗಳಲ್ಲಿ 
ಶಿಳ್ಸೆ ಹಾಕಿದಳು, 
ಕಿಟಿಕಿಯಿಂದ ಮೂಲಕ 
ಕೋತಿಗಳನ್ನು 

ಆಟಿವಾಡಿಸಿದಳು. ವಿರಾಮದ 
ಸಮಯದಲ್ಲಿ ಊಟದ 
ವಿಷಯದಲ್ಲಿ ಜಗಳ 
ಪ್ರಾರಂಬಿಸಿದಳು. 


ಚಿಂತಿಸಬೇಡ, ಮೀಮೊ." ಡಿಪ್‌ 


ದಿಪ್‌ 

ಹೇಳಿದಳು . “ನೀನು ಶಾದೆಗೆ 
ಹೋಗು. ನಾನು ಕಾಪಿ [ಬೆಕ್ಕು] 
ಯನ್ನು ನೋಡಿಕೊಳ್ಳುತ್ತೇನೆ 


ಹ್ಹ್‌... ಈ ಪದಗಳು ಡಿಪ್‌ ಡಿಪ್‌ ಓರ್ವ ತುಂಟ, 


ವಿನೋದ ಪ್ರಿಯ ಹುಡುಗಿ ಎಂದು ನನಗೆ 
ಹೇಳುತವೆ. ಆದರೆ ಸ್ವಲ್ಪ ನಿಲ್ಲಿ! ಈ ಚಿತ್ರಗಳಲ್ಲಿ 
(ಚಿತ್ರ 3 ನೋಡಿ), ಅವಳು 
ಗಾಲಿಕುರ್ಚಿಯಲ್ಲಿದ್ದಾಳೆ. ಕವರ್‌ ಪೇಜ್‌ನಲ್ಲೂ 
ಗಾಲಿಕುರ್ಚಿ ಇತ್ತು. ಆದ್ದರಿಂದ, ಅವಳಿಗೆ 
ನಡೆಯಲು ಸಾಧ್ಯವಾಗದಿದ್ದರೂ, ಅವಳು 
ಶಾಬೆಗೆ ಹೋಗುತಾಳೆ ಮತ್ತು ಸಾಕಷ್ಟು 
ಸಂತೋಷದಿಂದಿದ್ದಾಳೆ. ನನಗೆ ತಿಳಿದಿರುವ 
ಅನೇಕ ಕಥೆಗಳು ಮತ್ತು ಚಲನಚಿತ್ರಗಳಲ್ಲಿ, 
ಡಿಪ್‌ ಡಿಪ್‌ ನಂತಹ ಮಕ್ಕಳು ತುಂಬಾ 
ಮಃಖಿತರಾಗಿದ್ದರು ಮತ್ತು ಶಾದೆಗೆ 
ಹೋಗುತ್ತಿರಲಿಲ್ಲ, ಆದರೆ ಡಿಪ್‌ ಡಿಪ್‌ ನಮ್ಮಲ್ಲಿ 
ಒಬ್ಬಳಂ೦ತೆ ಕಾಣುತಾಳಛೆ . ಅದೋ ನೋಡಿ ಅವಳು 


ನೂಡಲ್‌ ಜೊತೆ ಆಟಿವಾಡುತ್ತಿದ್ದಾಳೆ! ನಾನು 
ಈಗಾಗಲೇ ಅವಳನ್ನು ಇಷ್ಟಪಟ್ಟೆದ್ದೇನೆ! 


ಡಿಪ್‌ ಡಿಪ್‌ ತುಂಬಾ 


ಬೆಕ್ಕನ್ನು ನೋಡಿಹಕೊಳ್ಸುವಷ್ಮು! 


ಸಂ ಬಿಜು ೧೦ 9 ಣಿ 


ಸಹಾಯಕ 
ಮಸೋಬಾವದವಳಾಗಿದ್ದಾಳೆ್‌ ಬಂದು ಲೇಣುಕರು 
ಹೇಳುತ್ತಿದ್ದಾರೆ ಆದರೆ ಶಾಲೆಗೆ ಗೈರಾಗಿ ಸ್ನೇಹಿತನ 
ವಾಹ್‌ ಇಂಡಹ 


ಸಹಾಯವನ್ನು ನಾನು ನನ್ನ ಉತ್ತಮ ಸ್ನೇಹಿತಣಿಗೆ ಮಾತ್ರ 


ಮಾಡಬಲ್ಲೆ. ಮೀಮೊ ಮತ್ತು ಡಿಪ್‌ ಡಿಪ್‌ ತುಂಬಾ 
ಆಪ್ತ ಸ್ನೇಹಿತರು ಎಂಬ ಸುಳಿವು ನಮಗೆ ಇಲ್ಲ 


ಡಿಪ್‌ ಡಿಪ್‌ ದೈಹಿಕ ಅಂಗವೈಕಲ್ಯವನ್ನು 


ಹೊಂದಿದ್ದಾಳೆ ONS 
ಹೇಳುವುದಿಲ್ಲ. ಆದರೆ ಓದುಗರು 


ಚಿತ್ರಗಳಿಂದ ಹಾಗೆ ಊಹಿಸಬಹುದಾದ 
ವಿಷಯವಾಗಿದೆ. ಅವಳ ಪಾತ್ರವನ್ನು, 
ವ್ಯಕ್ತಿತ್ವವನ್ನು (ಮತ್ತು ಕಥೆಯನ್ನು!) 
ಪ್ರಶಂಸಿಸಲು ಈ ವಿವರಗಳು ಬಹಳ 
ಮುಖ್ಯವಾಗಿದೆ. 


ಇದು ಎರಡು ಪಾತ್ರಗಳ ನಡುವಿನ ಸಂಬಂಧದ 
ಕುರಿತಾದ ಅನುಮಾನ ಅಥವಾ ಊಹೆಯಾಗಿದೆ. 
ಹೀಗೆ ಊಹಿಸಲು ಶಿಕಕರು ತಮ್ಮ 
ಮತ್ತುಪಠದ್ಯದ ನಡುವೆ ಸಂಬಂಧ 
ಏರ್ಪಡಿಸಿಕೊಳ್ಳುತ್ತಿದ್ದಾರೆ . 


ಶಿಕಕರು ಕೂಡ ಡಿಪ್‌ ಡಿಪ್‌ ಕಥೆಯಲ್ಲಿ 
ಅವಳ ಹಮ್ಯಕ್ತಿತ್ತ ಮತ್ತು ಪಾತ್ರ ದ ಬಗ್ಗೆ 
ಹಲವಾರು ಸುಳಿವುಗಳ ಕೂಮಟ್ಟಿ 

ಗಮನ ಸೆಳೆಯುತ್ತಾರೆ 


1( 


TISS, Hyderabad 


ELI Practitioner Brief 15 


ಅವನು [ಡಿಪ್‌ ಡಿಪ್‌ 
ಸಹೋದರ] ಶಾಲಾ ಬಸ್‌ಗಾಗಿ 
ಕಾಯಲು ಅವಳನ್ನು 
ಅಲ್ಲಿಯೇ ಬಿಟ್ಟಿ ತನ್ನ ಶಾಲೆಗೆ 
ಹೊರಟನು. ಅವನು ಹೋದ 
ತಕ್ಷಣ, ಡಿಪ್‌ ಡಿಪ್‌ 
ಓಡಿಹೋದಳು... 


ಅವಳು ತನ್ನ ಸಹೋದರ ಹೊರಡು ವವರೆಗೂ 
ಕಾಯುತ್ತಿದ್ದಳು. ತಾನು ಶಾಲೆಗೆ ಗೈರಾಗುವುದು 
ತನ್ನ ಸಹೋದರನಿಗೆ ತಿಳಿಯಬಾರದೆಂದು 
ಅವಳು ಬಯಸುತ್ತಿದ್ದಾಳೆ ಎ೦ಬ ಅಂಶವನ್ನು 
ಇದು ನನಗೆ ಹೇಳುತ್ತದೆ. ಬಹುಶಃ ಅವನು ಶಾಲೆಗೆ 
ಗೈರಾಗಲು ಅಥವಾ ಬೆಕ್ಕನ್ನು ನೋಡಿಕೂಳ್ಳೆಲು 
ಅನುಮತಿಸುವುದಿಲ್ಲ ಎಂದು ಅವಳು 
ಬಾವಿಸುತಾಲಳೆ. ಅವಳು ಎಲ್ಲಿದಾಳೆ೦ಂದು ಅವಳ 
ಸಹೋದರ ಅಥವಾ ಇತರ ಕುಟಿಂಬ ಸದಸ್ಯರಿಗೆ 
ತಿಳಿದಿಲ್ಲದ ಸುಳಿವು ಇದು! ಆದ್ದರಿಂದ ಸ್ಥತಃ ಈ 
ರೀತಿಯ ಸಾಹಸ ಮಾಡಲು ಅವಳಿಗೆ 


ದೈರ್ಯವಿದೆ. 


ಇದು ಕಥಾವಸ್ತುವಿನ / ಸನ್ನಿವೇಶದ 
ಬಗ್ಗೆ ಒಂದು ಅನುಮಾನ ಅಥವಾ 


ಊಹಾಕಲ್ಪನೆಯಾಗಿದೆ - ಕಥೆಗೆ 
ಒಂದು ಸಾಹಸಮಯವಾದ 
ರಂಗನ್ನು ನೀಡುತ್ತದೆ. 


ಬೆಟ್ಟದಿಂದ ಕೆಳಗೆ ಬೆಕ್ಕಿನ ಹಿಂದೆ 


ತನ್ನ ಪರಿಸ್ಥಿತಿಯ ಬಗ್ಗೆ ಡಿಪ್‌ ಡಿಪ್‌ ತುಂಬಾ 


ಇಲ್ಲಿ, ಶಿಕ್ಷಕರು ಪಾತ್ರದ 


ಸಕಾರಾತ್ಮಕವಾಗಿರುವುದಸ್ನು ನಾಮು 
ಅವಳು ಉರುಳಿದಳು . ದೇವರ ಇಷ್ಟಪಡುತೇನೆ! ತನ್ನ ಗಾಲಿಕುರ್ಚಿಯಿಂದಾಗಿ ಕುರಿತು ಊಹಸಿದ್ದಾರೆ. 
ದಯೆಯಿಂದ ತಾನು ಗಾಲಿ ಚಕ್ರ | ಅವಳು ಇತರರಿಗಿಂತ ವೇಗವಾಗಿ 
ಹೊಂದಿದ್ದೇನೆಂದು ಅವಳು | ತೆರುಗಾಡುವುದನ್ನು ಸಂತೋಷಪಡುತ್ತಾಳಿ 
ಯೋಚಿಸಿದಳು. ಅದು ಓಟಿಕ್ಕಿಂತ 
ವೇಗವಾಗಿರುತ್ತದೆ . ಒಟಿದಲ್ಲಿ 
ಅವಳು ಯಾವಾಗಲೂ ತನ್ನ 
ಸ್ನೇಹಿತರನ್ನು ಸುಲಭವಾಗಿ 


ಸೋಲಿಸಬಲ್ಲಳು! 


TISS, Hyderabad 


ELI Practitioner Brief 15 


ಮಯೀಬಿನ ಕರಿ ಗೋಸ್ಕರ ಕಾಪಿ ಏಕೆ ಬರಬೇಕು? ಓಹ್‌ 


ಕಾಪಿಗೆ ಮೀನು ಇಷ್ಟವಾಗುತ್ತದೆ 


ಸಹಾಯದಿಂದ ಮರದ ಹತ್ತಿರ 
ಬರುತಾಳೆ ... 


Ho ಮ Rr ಮ ಈಗ ಅರ್ಥವಾಯಿತು! ಬೆಕ್ಕುಗಳು ಸಾಮಾನ್ಯವಾಗಿ ಸ ದ 
ಕರಿ ಇದು ಕಾಪಿಯನ್ನು [ಮೀನುಗಳನ್ನು ಇಷ್ಟಪಡುವ ಕಾರಣ, ಕಾಪಿಗೂ ಸಹ| ಅರ್ಥಮಾಡಿಕೊಳಲು ಓದುಗರು 
ಕೆಳಗಿಳಿಸು ತ್ತದೆ...” ಅಷ್ಟೇವಿರಬೇಕು ಬಂದು ಡಿಪ್‌ ಡಿಪ್‌ ಭಾವಿಸುತ್ತಾಳಿ ಬೆಕ್ಕುಗಳ ಬಗ್ಗೆ ಸಧಾ 

ಮರದಿಂದ ಬೆಕ್ಕನ್ನು ಕೆಳಗಿಳೆಸಲು ಇದೊಂದು ಉತ್ತಮ 

ಜ್ಞಾನವನ್ನು 

ಮಾರ್ಗ ಹೊಂದಿರಬೇಕಾಗುತದೆ. 
ಆಯ್ದು!" ಡಿಪ್‌ ಡಿಪ್‌ ಹೇಳಿದಳು . ಮ ಮ ಮ ರ ಈ ಅನುಮಾನವು ಕಥೆಯಲ್ಲಿನ 
pe I [s. ಓ K K aA Q Q 
So Ne ನಾಲಿಗೆಯನ್ನು ಹೊರಹಾಕುತ್ತಾಳೆ ಎಂದು ಲೇಖಕರು ಮ ಮ ಹ 
ತೋಪವಿದೆ ಮತ್ತು ಅವಳ ನಾಲಗ | ಕಲ್ಲೇಖಿಸುತಾರೆ ಆದ್ದರಿಂದ ಇಲ್ಲಿ ಅವಳು ನ್ನಯಿಸುವುದನ್ನು 
ಹೊರಗೆ ಚಾಚಿದೆ ಮತ್ತು ಡಿಪ್‌ ಮರವನ್ನೇರಿ ಕಾಪಿಯನ್ನು ತಲುಪಲು ಉತ್ತಮ ಸರ ಗುದರವುವುವ 
ಡಿಪ್‌ ಲ ee ರ ಮಾರ್ಗ ಯಾಘಪುದೆಂದು ತೇವವಾಗಿ ನ 

ಯೋಜಿಸುತ್ತಿರಬೇಕು. 


ಡಿಪ್‌ ಡಿಪ್‌ ಮರದ ಕಳಗೆ 
ಧ್ವನಿಗಳನ್ನು ಕೇಳಿದಾಗ . “ಅಲ್ಲಿ 
ಅವಳು ಆ ಮರದ ಮೇಲೆ 
ಇದ್ದ್ಮಾಳೆ!”... ಅವಳ ತಂದೆ 
ಅವಳನ್ನು ಕಳಕ್ಕ ಇಳಿಸಿದರು. 
ಎಲ್ಲರೂ ಗದರಿಸಿ ನಗುತ್ತಾ 
ಅವಳನ್ನು ತಬ್ಬಿಕೊಂಡರು. 


ಈ ಮೊದಲು, ಅವಳ ಕುಟುಂಬದಲ್ಲ) ಯಾರಿಗೂ 
ಅವಳು ಎಲ್ಲದ್ದಾಳೆಂದು ತಿಳಿದಿಲ್ಲ ಬಂದು ನಾನು 
ಊಡಿಸಿದ್ದೇನೆ ನೆನಪಿದೆಯೇ? ಅವಳು 
ಹಂತಿರುಗದಿದ್ದಾಗ ಅವರು ಚಿಂತೆಗೀಡಾಗಿರಬೇಕು 
ಮತ್ತು ಅವಳನ್ನು ಹುಡುಕಲು ಪಾರಂಭಿಸಿರಬೇಕು. 
ಅದಕ್ಕಾಗಿಯೇ ಡಿಪ್‌ ಡಿಪ್‌ ಕುಟುಂಬವು ಅವಳನ್ನು 
ಸುರಕ್ಷಿತವಾಗಿರುವುದನ್ನು ಸೋಡಿ 
ಸ೦ಂತೋಷವಾಗಿದ್ದರೂ ಅವಳನ್ನು ಗದರಿಸಿರಬೇಕು. 
ನಾನು ಚಿಕ್ಕವನಾಗಿದ್ದಾಗ ಮತ್ತು ಹೊಎಮಿನ 
ಮಾರುಕಟ್ಟೆಯಲ್ಲಿ ಕಳದುಹೋದಾಗ, ಪನ್ನು 
ಪೋಷಕರು ಅದೇ ಕೆಲಸವನ್ನು ಮಾಡಿದರು. 


ಇಲ್ಲಿ, ಶಿಕ್ಷಕರು ಕುಟುಂಬದ 


ಪ್ರತಿಕ್ರಿಯೆಯನ್ನು 
ಅರ್ಥಮಾಡಿಸಲು ಹಿಂದಿನ 
ಅಮುಮಾನ ಮತ್ತು 
ಪಠ್ಯದೊಂದಿಗೆ ಸ್ವಂತದ 
ಅನುಭವದ ಸಂಪರ್ಕವನ್ನು 
ಬೆಸೆರಿದ್ದಾರೆ. 


TISS, Hyderabad ELI Practitioner Brief 15 


ಮಾಡುತ್ತಾ ಮುಂದುವರಿದೆ ಬಂದು ಮೀವು ನೋಡಿದಿರಾ? ನಾನು ಪುಸ್ತಕದಲ್ಲಿನ ಸುಳಿವುಗಳನ್ನು, ಅಂದರೆ 
ಪದಗಳು ವಾಕ್ಯಗಳು ಮತ್ತು ಚಿತಿಗಳನ್ನು ಬಳಸಿ ಲೇಲಕನು ನೇರವಾಗಿ ಉಲ್ಲೇಖಿಸದ ವಿಷಯಗಳನ್ನು 
ಅರ್ಥಮಾಡಿಕೊಳ್ಳಲು ನಾನು ಈಗಾಗಲೇ ತಿಳಿದಿರುವ ಸಂಗತಿಗಳೊಂ೦ದಿಗೆ ಅವುಗಳನ್ನು ಸಂಪರ್ಕಿಸಿದೆ. 
ಉದಾಹರಣೆಗೆ ಡಿಪ್‌ ಡಿಪ್‌ ತಿರುಗಾಡಲು ಗಾಲಿಕುರ್ಚಿಯನ್ನು ಬಳಸುವುದಿರಬಹುದು ಅಥವಾ ಅವಳು ಮತ್ತು 
ಮೀಮೊ ಉತ್ತಮ ಸ್ನೇಹಿತರಾಗಿದ್ದರು ಬಂಬುದಿರಬಹುದು. ಹೀಗೆ ಮಾಡಿದ್ದರಿಂದ ಬೆಮಗೆ ಗ್ರಹಿಸಲಾಗದ 
ವಿಷಯಗಳನ್ನು ಗುಡಿಸಲು ಸಹಾಯವಾಯಿತು ಎಂದು ಮೀವು ಭಾವಿಸುತ್ತೀರಾ? ಇದು ಕಥೆಯನ್ನು ಚೆನ್ನಾಗಿ 


ಅರ್ಥಮಾಡಿಹೊಲಲು ಅದು ಬಿಮಗೆ ಸಹಾಯ ಮಾಡಿದೆಯೇ? 


ನಾನು ಸಹ ಈಗ ಡಿಪ್‌ ಡಿಪ್‌ ಅನ್ನು ಚೆನ್ನಾಗಿ ಅರ್ಥಮಾಡಿ ಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ. ಅವಳು 
ಕಥೆಯಲ್ಲಿ ಹೇಳುವ ಮಾತುಗಳಿಂದ, ಮಾಡುವ ಕೆಲಸಗಳಿಂದ ಅವಳು ತುಂಬಾ ಚಾಣಾಕ್ಲೆ, ಧೈರ್ಯಶಾಲಿ ಮತ್ತು 


ಸ್ತತಂತಳು ಎಂದು ನಾನು ಊಹಿಸಿದೆ. ಅವಳು ತುಂಬಾ ಸಕಾರಾತ್ಮಕವಾಗಿ ಯೋಚಿಸುವವಳು ಮತ್ತು ಉತ್ತಮ 
ಸ್ನೇಹಿತೆ !ಡಿಪ್‌ ಡಿಪ್‌ ಅನ್ನು ಈ ರೀತಿ ಅರ್ಥಮಾಡಿ ಕೊಳ್ಳುವುದರಿಂದ ಲೇಖಕರು ಬಹುಶಃ ನಮಗೆ ಹೇಳಲು 
ಪುಯತ್ಲಿಸುತಿರುವುದನ್ನು ತಿಳೆಯಲು ಸಹಾಯವಾಗುತ್ತದೆ - ವಿಕಲಾಂಗ ಮಕ್ಕಳು ಇತರ ಮಕ್ಕಳಂತೆಯೇ 
ಅರುತ್ಲಾರೆ - ಅವರು ಬೇರ ಮಕ್ಕಳಂತೆಯೇ ಅನ್ವೇಷಿಸಲು, ಇತರರಿಗೆ ಸಹಾಯ ಮಾಡಲು ಮತ್ತು 
ವಿನೋದವನ್ನು ಹೊಂದಲು ಬಯಸುತ್ತಾರೆ ! 


ಮುಂದಿನ ತರಗತಿಯಲ್ಲಿ ನಾವು ಒಟ್ಟೆಗೆ ಓದಿದ ಕಥೆಪುಸಕದಲ್ಲಿ ಈ ರೀತಿ ಅನುಮಾನಗಳನ್ನು ಮಾಡಲು 
ಪ್ರಯಷಶ್ನ್ಲಿಸೋಣ, ಸರಿನಾ ? 


ಥಿ೦ಕ್‌-ಅಲೋಡ್ಸ್‌ ನ೦ತರ ಅಭ್ಯಾಸ ಮಾಡಿ 


ಶಿಕ್ಷಕರು ಅವಳು 
ಏನು 
ಮಾಡಿದ್ದಾಳೆಂದು 
ಸಾರಾಂಶಿಸುತ್ತಾರೆ , 
ವಿದ್ಯಾರ್ಥಿಗಳಿಂದ 
ಅನಿಸಿಕೆಗಳನ್ನು 
ಆಹ್ವಾನಿಸುತ್ತಾರೆ 
ಮತ್ತು 


ತಂತ್ರವನ್ನು 
ಅನ್ವಯಿಸಲು 
ಅವರನ್ನು 
ಪ್ರೋತ್ಸಾಹಿಸುತ್ತಾರೆ 


— 


/ 


uEEREREEEEE 


TISS, Hyderabad ELI Practitioner Brief 15 
ಜಿ ಆರ್‌ ಆರ್‌ ಮಾದರಿ ನೆನಪಿದೆಯೇ? ಗ್ರಹಿಸುವ ಕಾರ್ಯತಂತ್ರವಾದ ಥಿಂಕ್‌ ಅಲೌಡ್‌ ಒಂದು ಪ್ರಮುಖ ಮೊದಲ ಹೆಜ್ಜೆಯಾಗಿದೆ, ಆದರೆ 


ಅದೊಂದರಿಂದಲೇ ಪ್ರಯೋಜನವಾಗದು !ಬಿಮ್ಮ ವಿದ್ಯಾರ್ಥಿಗಳಿಗೆ ಈ ಕಾರ್ಯತಂತ್ರವನ್ನು ಬಳಸಲು ಸಹಕಾರ, ಮಾರ್ಗದರ್ಶನ 
ಮತ್ತು ಅಭ್ಯಾಸದ ಅವಕಾಶಗಳನ್ನು ಬೀಡಿ "ಕೆಲವು ಉದಾಹರಣೆಗಳು: 


*° ವೀವುಒಟ್ಟಿಗೆ ಪುಸ್ತಕವನ್ನು ಓದುವಾಗ ನೀವು ತಂತ್ರವನ್ನು ಅನ್ವಯಿಸಿದಂತೆ ನಿಮ್ಮೊಂದಿಗೆ ವಿದ್ಯಾರ್ಥಿಗಳನ್ನು ಸಹ ತಂತ್ರವನ್ನು 
ಅನ್ವಯಿಸಲು ಆಹ್ವಾನಿಸಿ. 

* ಸ್ವಂತವಾಗಿ ಓದಿ ಬರೆಯಬಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಶ್ನೆಗಳು, ಅನುಮಾನಗಳು, ಪುಸಕ / ಪಠ್ಯದಲ್ಲಿನ ಮುನ್ನೂಚನೆಗಳನ್ನು 
ಪೋಸ್ಟ್‌-ಇಟ್ಸ್‌ ಮಾಡಲು ಅಥವಾ ನೋಟ್‌ಬುಕ್‌ಗಳಲ್ಲಿ ದಾಖಲಿಸಲು ಸೂಚಿಸಿ. 

* ತಂತ್ರದ ಬಳಕೆಯನ್ನು ಉತ್ತೇಜಿಸಲು ನಿರ್ದಿಷ್ಟ ಫಾರ್ಮ್ಯಾಟ್‌ / ಆರ್ಗನೈಸರ್‌ಗಳನ್ನು ಬಳಸಿ. ಇನ್ಬರೆನ್ಸಿಂಗ್‌ಗಾಗಿ ಅಥವಾ ಊಹಾ 


ಚಟುವಟಿಕೆಗಾಗಿ ಇದು ಹೇಖತ್ತದೆ- ನಾನು ಹೇಖತ್ತೇಸೆ ಚಿತ್ರ 4 ನೋಡಿ (ಬೀರ್ಸ್‌, 2003) 


TISS, Hyderabad ELI Practitioner Brief 15 


1 


TISS, Hyderabad 


ELI Practitioner Brief 15 


ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಸಾಮರ್ಥ್ಯವನ್ನು ಉಪಯೋಗಿಸಿ ಥಿಂಕ್‌ ಅಲೌಡ್‌ 
ಮಾಡಲು ಅನುಮತಿಸಿ: ಅಗತ್ಯ ಬಿದ್ದಾಗ ಮಾತ್ರ ಮಧ್ಯಪ್ರವೇಶಿಸಿ ಮತ್ತು ಸಹಾಯ ಮಾಡಿ. 


ವಿದ್ಯಾರ್ಥಿಗಳ ಅಗತ್ಯತೆಗಳಂತೆ ಮಾಡೆಲಿಂಗ್‌ ಅನ್ನು ಮುಂದುವರಿಸಿ ಅವರಿಗೆ ತಂತ್ರದೊಂದಿಗೆ 
ಅಥವಾ ಪಠ್ಯದ ಪ್ರಕಾರ ಅಥವಾ ಮಟ್ಟಿವು ಬದಲಾದಾಗ ಹೆಚ್ಚಿನ ಸಹಾಯ ಬೇಕಾಗುತದೆ. 


ಅಂತಿಮವಾಗಿ, ವಿದ್ಯಾರ್ಥಿಗಳು ತಮ್ಮದೇ 


ತಂತ್ರವನ್ನು ಸ್ವತಂತ್ರವಾಗಿ ಬಳಸಲು ಪ್ರೋತ್ಸಾಯಿಸಿ. 


ಆದ ಓದುವಿಕೆಯನ್ನು ಮುಂದುವರಿಸುವಾಗ 


ಜಿತ್ರ4. ಇದು ಹೇಳುತ್ತದೆ - ನಾನು ಹೇಳುತ್ತೇನೆ ಉದಾಹರಣೆಯ ಜಾರ್ಟ್‌) ಬಿಯರ್ಸ್‌, 2003, ಪುಟಿಗಳು 166-167) 


ಹೆಚ್ಚು ತೂಕವಿರುತಾಲೆ. 


ಪ್ರೆಶ್ನೆ ಇದು ಹೇಳುತ್ತದೆ... ನಾನು ಹೇಘತೇನೆ. ಮತೆ... 
ಹಂತ 1... ಪ್ರಶ್ನೆಯನ್ನು ಹಂತ 2...ಪುಶ್ನೆಗೆ ಹಂತ3... ಹಂತ4... 
ಬರೆಯಿರಿ (ರಚಿಸಲಾದ ಅಥವಾ |ಉತರಿಸಲು ಸಹಾಯ ಆ ಮಾಹಿತಿಯ ಬಗ್ಗೆ ಉತ್ತರಿಸಲು . 
ಒದಗಿಸಲಾಗಿದು ಮಾಡುವ ನಿಮಗೆ ತಿಳಿದಿರುವುದನ್ನು | ತಿಳಿದಿರುವ 
ಮಾರಿತಿಯನ್ನು ಯೋಚಿಸಿ. ವಿಷಯದೋ 
ಪಠ್ಯದಿಂದ ಹುಡುಕಿ ಪಠ್ಯವು ಏನು 
ಎಂಬುದನ್ನು 
ಸಂಯೋಜಿಸಿ 
ಉದಾಹರಣೆ:ಗೋಲ್ಲಿಲಾಕ್ಸ್‌, ಘಾ ಮಗುವಿನ ಕುರ್ಚಿಗಳು ಆದರಿಂದ ಅ 
ಕರಡಿ ಮರಿಯ ಕುರ್ಚಿಯನ್ನು ಕುರ್ಚಿಯಲ್ಲಿ ತು೦ಬಾ ಅದು ಮುರಿ 
ಏಕೆ ಮುರಿದರು? ಕುಳಿತುಕೊಳ್ಳುತಾಳೆ ದೊಡ್ಡದಾಗಿರುವುದಿಲ್ಲ . 
SS ಅವು ಮಕ್ಕಳಿಗಾಗಿ ಇರುವ 
ಮಗುವಲ್ಲ ಪ್ರಾಯದ ಕುರ್ಚಿಗಳು. ಆದರೆ 
ಹುಡುಗಿ ಎಂದು ಅದು ಅವಳು ದೊಡ್ಡವಳು, 
ಹೇಳುತದೆ.. ಆದ್ದರಿಂದ ಅವಳು 


16 


TISS, Hyderabad ELI Practitioner Brief 15 


ತಂತ್ರಗಳನ್ನು ಕಲಿಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ! 
ಮುಂಚಿತವಾಗಿಯೇ ಪ್ರಾರಂಭಿಸಿ ಹೊಸ ತಂತ್ರಗಳನ್ನು ಕಲಿಯಲು, ಕಲಿತದ್ದನ್ನು ಅನ್ವಯಿಸಲು ಮತ್ತು ಈ ಹಿಂದೆ 


ಕಲಿತಿದ್ದನ್ನು ಪರಿಷ್ಕರಿಸಿಕೊಳ್ಳಲು ಪ್ರಾಥಮಿಕ ಶಾಲಾ ಹಂತದುದ್ದಕ್ಕೂ ಮಕ್ಕಳಿಗೆ ಎಷ್ಟು ಸಾಧ್ಯವೋ ಅಷ್ಟು 
ಅವಕಾಶಗಳನ್ನು ನೀಡುವುದು ಬಹಳ ಮುಖ್ಯ. 


References 
Beers, K. (2003). When kids can't read, what teachers can do: A guide for teachers, 6-12. 


Portsmouth, NH: Heinemann. 


Menon, S., Krishnamurthy, R., Sajitha, S., Apte, N., Basargekar, A., Subramaniam, S., Nalkamani, 
M., & Modugala, M. (2017). Literacy Research in Indian Languages (LiRIL): Report of a three- 
year longitudinal study on early reading and writing in Marathi and Kannada. Bangalore: Azim 
Premji University and New Delhi: Tata Trusts. 


Pressley, M. (2001). Comprehension instruction: What makes sense now, what might make 


sense soon. Reading Online, 5(2), pp. 1-14. 


Sah, S. (2009). Reading Hindi literature in elementary school context. Unpublished M.Phil 


Dissertation, University of Delhi, Delhi. 


Sinha, S. (2018). Reading comprehension instruction: Developing engaged readers [Blog 


Piece]. Retrieved from http://eli.tiss.edu/reading-comprehension-instruction-developing- enga 


ged-readers/ 


Wilhelm, J.D. (2001). Improving comprehension with think-aloud strategies. New York, NY: 


Scholastic Professional Books. 


Author: Akhila Pydah 
Conceptual Support and Editing: Shailaja Menon 
Copy-editing: Simrita Takhtar 


Layout & Design: Harshita V. Das 


17 


TISS, Hyderabad ELI Practitioner Brief 15 


© 2019 by Early Literacy Initiative, Tata Institute of Social Sciences, Hyderabad.This work is 
licensed under a Creative Commons Attribution-ShareAlike 4.0 International 


License: https://creativecommons.org/licenses/by-sa/4.0/ 


18 


